| 
| 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಗೋವಿಂದ ರಾಜು (ವಿಧಾನ 
ಚುನಾಯಿತರಾದವರು) | 


ಸಭೆಯಿಂದ 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು" 


ಕ ವರ್ಗಗಳ ' ಕಲ್ಯಾಣ ಸ ಸಚಿವರು 


17122000 ara 


ಕ್ರ. ಪ್ರಶ್ನೆ 


ಉತ್ತರ | 


ಡಿ.ದೇವರಾಜ ಅರಸು ಹಿಂದುಳಿದ 
| ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ 
ಹಮ್ಮಿಕೊಂಡಿರುವ ಯೋಜನೆಗಳಾವುವು: 
(ವಿವರಗಳನ್ನು ಒದಗಿಸುವುದು) 


| ಮೂರು 

| | ಜಿಲ್ಲೆಯಲ್ಲಿ 
| ಇದರ 

| ಪಡೆದುಕೊಂಡಿರುತ್ತಾರೆ; 
ಗಂಗಾ ಕಲ್ಯಾಣ 
ಯೋಜನೆಯಡಿಯಲ್ಲಿ ಎಷ್ಟು ಜನರು 
! | ಫಲಾನುಭವಿಗಳಿದ್ದಾರೆ ಹಾಗೂ ಬೈ 
| ವೆಲ್‌ಗಾಗಿ ಜಿಲ್ಲೆಯಲ್ಲಿ ಎಷ್ಟು 
ಬೇಡಿಕೆಗಳಿವೆ? 
ಬೇಡಿಕೆಗಳಿದ್ದರ 

| | ಸರ್ಕಾರದಿಂದ 
|¢ ಕೈಗೊಳ್ಳಲಾಗಿದೆ? 


ವರ್ಷಗಳಿಂದ ಕೋಲಾರ 
ಎಷ್ಟು ಫಲಾನುಭವಿಗಳ 
ಪ್ರಯೋಜನವನ್ನು 


ನೀರಾವರಿ 


ಯಾವಪ್ರಮಾಣದಲ್ಲಿ 
ಅದನ್ನು 
ಯಾವ 


i 


ಸಂ೦ಖ್ಯೆ:ಹಿಂವಕ 745 ಬಿಎಂಎಸ್‌ 2021 


LLL 


ಪ್ರಸ್ತುತ ಇರುವ ಯೋಜನೆಗಳಲ್ಲಿ ಕಳೆದ ' 


ಸರಿದೂಗಿಸಲು | ವಿಧಾನ 


ಕ್ರಮವನ್ನು - ಮಾಡಲಾಗುತ್ತದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ' 
ನಿಗಮದಲ್ಲಿ ,ಈಕೆಳಕ೦ಂಡ ತ ಯೋಜನೆಗಳನ್ನು ಹಮ್ಮಿಕೊಳ್ಗ ಲಾಗಿದೆ. 
'ಹ್ರ. ಯೋಜನೆ 


ಸ್ಥಯಂ ಉದ್ಯೋಗ ಸಾಲ ಯೋಜನೆ 
ಸಾಂಪ್ರದಾಯಕ ವೃತ್ತಿದಾರರ ಸಾಲ ಯೋಜನೆ 
| 03 [ಗಂಗಾ ಕಲ್ಯಾಣ ನೀರಾವರಿ ಯೋಜನೆ 

| 04 | ಅರಿವು-ಶೈಕ್ಷಣಿಕ ಯೋಜನೆ (ನವೀಕರಣ) 
| 05 | ಉದ್ಯಮಶೀಲತಾ ತರಬೇತಿ/ವೃತ್ತಿ ತರಪ 


ಪ್ರಸ್ತುತ ಇರುವ ಯೋಜನೆಗಳಲ್ಲಿ ಕಳೆದ ಮೂರು ವರ್ಷಗಳಿಂದ 
ಕೋಲಾರ ಜಿಲ್ಲೆಯಲ್ಲಿ 1203 ಫಲಾನುಭವಿಗಳು 
ಪ್ರಯೋಜನವನ್ನು ಪಡೆದುಕೊಂಡಿದ್ಮಾದೆ. 


ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಡಿ ಕಳೆದ ಮೂರು 
ವರ್ಷಗಳಲ್ಲಿ 148 ಫಲಾನುಭವಿಗಳು ಆಯ್ಕೆಯಾಗಿರುತ್ತಾರೆ. 
ಹಾಗೂ ಬೋರ್‌ವೆಲ್‌ಗಾಗಿ ಜಿಲ್ಲೆಯಲ್ಲಿ 1018 ಆಸಕರು ಮನವಿ 
ಸಲ್ಲಿ ್ಲಸಿರುತ್ತಾರೆ. 


ಸರ್ಕಾರವು ಒದಗಿಸಿದ ಆಯವ್ಯಯಕ್ಕೆ ಅನುಗುಣವಾಗಿ ಎಲ್ಲಾ 
ಸಭಾ ಕ್ಲೇತ್ರಗಳಿಗೆ ಸಮಾನವಾಗಿ ಹಂಚಿಕ 


EN ಸ ಪೂಜಾರಿ) 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿ ವರು 


